ವೇಮಗಲ್‌ ಸೋಮಶೇಖರ 


ಪ್ರಥಮ ಮೈಸೂರು (ದಸರಾ) ವಸ್ತುಪ್ರದರ್ಶನ (೧೮೮೮) 


ಕ್ರಿಸ್ತಶಕ ೧೮೫೧ರಲ್ಲಿ ವಿಶ್ವದಲ್ಲೇ ಪ್ರಥವಂ 
ಬಾರಿಗೆ ಲಂಡನ್ನಿನಲ್ಲಿ ಬೃಹತ್‌ ವಸ್ತು ಪ್ರದರ್ಶನವೊಂದಂ 
ಕರಂ ತಿಂಗಳು ನಡೆಯಿಂತಿ, ಈ ಪ್ರದರ್ಶನಕ್ಕೆ 


ಗ್ರೇಟ್‌ ಎಕ್ಸ್‌ಬಿಷನ್‌ ಆಫ್‌ ದಿ ವರ್ಕ್ಸ್‌ ಆಫ್‌ 
ಇಂಡಸ್ಟ್ರೀ ಆಫ್‌ ಆಲ್‌ ನೇಷನ್ಸ್‌' ಎಂದು 
ನಾವಂಕರಣ ವಕಾಡಲಾಗಿತ್ತು. ಈ ಪ್ರದರ್ಶನದ 


ನಂತರ ವಿಶ್ವದ ಬೇರೆ ಬೇರೆ ಕಡೆಯೂ ಇಂತಹದೇ 
ವಸ್ತುಪ್ರದರ್ಶನಗಳು ನಡೆಯಲಾರಂಭಿಸಿದವು. ೧೮೮೩. 
೮೪ರಲ್ಲಿ ಭಾರತದಲ್ಲಿ ಮೊದಲನೆಯ ಬಾರಿಗೆ ಕಲ್ಕತ್ತದಲ್ಲಿ 
“ಕಲ್ಕತ್ತ ಇಂಟರ್‌ ನ್ಯಾಷನಲ್‌ ಎಕ್ಸ್‌ ಬಿಷನ್‌' ಎಂಬ 
ವಸ್ತುಪ್ರದರ್ಶನ ನಡೆಯಿತು. ಈ ಎಲ್ಲಾ ಪ್ರದರ್ಶನ 
ಗಳಲ್ಲಿಯೂ ಮೈಸೂರು ದೇಶದ ಅನೇಕ ವಸ್ತಾಗಳನ್ನು 
ಪ್ರದರ್ಶಿಸಲಾಗಿತ್ತು. 


೧೮೭೭-೭೮ರಲ್ಲಿ ಮೈಸೂರಂ ಸಂಸ್ಥಾನದಲ್ಲಿ ತಲೆ 
ದೋರಿದ ಭೀಕರ ಕ್ಷಾಮದ ಪರಿಣಾಮವಾಗಿ ಸಾವಿರಾರು 
ಜನರು ಅನ್ನ ನೀರಿಲ್ಲದೆ ವರಣ ಹೊಂದಿದರು. ಈ 
ಕಾರಣದಿಂದ ಸರ್ಕಾರದವರು ಅನೇಕ ಯೋಜನೆಗಳನ್ನು 
ಕೈಗೊಂಡು ಪ್ರಜೆಗಳ ಸ್ಥಿತಿಗತಿಗಳನ್ನು ಸುಧಾರಿಸಲಂ 
ಕ್ರಮಕ್ಕೆ ಕೈಗೊಂಡರು, ಸಕಲ ಜನರು ಕೈಕೆಲಸಗಳಲ್ಲಿಯೂ, 
ಕುಶಲ ವಿದೈಗಳಲ್ಲಿಯಣ ಹೊಂದಿರಂವ ಅಭಿವೃದ್ಧಿ 
ಯಂನದ್ನಿ ವ್ಯಕ್ತಪಡಿಸಿದರೆ, ಕೈಗಾರಿಕೋದ್ಯವಮಂ, 
ವ್ಯವಸಾಯೋತ್ಪನ್ನ ಹಾಗೂ ವ್ಯಾಪಾರವೂ ಹೆಚ್ಚಾಗಂವು 
ದೆಂದಣ, ಸಾವಕಾಜಿಕ ಪರಿಸರವೂ ಸುಧಾರಿಸುವುದೆಂದೂ 
ಯೋಚಿಸಿ ಕಲ್ಕತ್ತದಲ್ಲಿ ನಡೆದ ಪ್ರದರ್ಶನ ರೀತಿಯಲ್ಲೆ 
ಮೈಸೂರಿನಲ್ಲಿಯೂ ಒಂದರ ವಸ್ತಾಪ್ನ ದರ್ಶನವನ್ನು 


ಇತಿಹಾಸ ದರ್ಶನ 


೧೮೮೭ರಲ್ಲಿ ಏರ್ಪಾಟು ವಕಾಡಿದರು. ಈ ಪ್ರದರ್ಶನಕ್ಕೆ 
"ಮೈಸೂರಂ ಅಗ್ರಿಕಲ್ಹರಲ್‌ ಅಂಡ್‌ ಇಂಡಸ್ಟ್ರಿಯಲ್‌ 
ಎಕ್ಸ್‌ ಬಿಷನ್‌” ಎಂದೂ ಕನ್ನಡದಲ್ಲಿ “ಸರ್ವ ವಸ್ತು 
ಪ್ರದರ್ಶನೋತ್ಸವ? ಎಂದೂ ಕರೆಯಲಾಯಿತು. ಆಗಿನ 
ಮಹಾರಾಜರಾಗಿದ್ದ ಚಾಮರಾಜೇಂದ್ರ ಒಡೆಯರ್‌ರವರ 
ವೈಯುಕ್ತಿಕ ಶ್ರದ್ಧಾಸಕ್ತಿಗಳೂ ಈ ಪ್ರದರ್ಶನ ನಡೆ 
ಯುವುದಕ್ಕೆ ಕಾರಣವಾದವು. 


೧೮೮೭ರ ನವಂಬರ್‌ನಲ್ಲಿ ಇನ್ನ್‌ ಪೆಕ್ಟರ್‌ ಜನರಲ೯ 
ಆಫ್‌ ಫಾರೆಸ್ಟ್‌ ಅಂಡ್‌ ಡೈರೆಕ್ಟರ್‌ ಆಫ್‌ ಅಗ್ರಿಕಲ್ಚ 
ರಲ್‌ ಇನ್‌ ಮೈಸೂರಂ ಆಗಿದ್ದ ಎಲ್‌. ರಿಕೆಟ್ಸ್‌ ಅವರೂ 
ಬಟಾನಿಕಲ್‌ ಗಾರ್ಡನ್ಸ್‌ (ಲಾಲ್‌ಬಾಗ್‌) ಸೂಪರಿಂಟೆಂ 
ಡೆಂಟ್‌ ಆಗಿದ್ದ ಜೆ. ಕ್ಯಾಮರಾನ್‌ ಅವರೂ ಮತ್ತು 
ಅಸಿಸ್ಟೆಂಟ್‌ ಕನ್ಸರ್‌ವೇಟರ" ಆಫ್‌ ಫಾರೆಸ್ಟ್‌ ಆಗಿದ್ದ 
ಎಸ್‌. ಎ. ಬಾಪುರಾವ್‌ ಅವರೂ ಮಹಾರಾಜರಿಗೆ 
ವಸ್ತುಪ್ರದರ್ಶನ ನಡೆಸುವ ವಿಧಾನಗಳ ಬಗ್ಗೆ ಅಗತ್ಯ 
ಸಲಹೆಗಳನ್ನು ನೀಡಿದರಂ. ಅವರು ರೂಪಿಸಿದ 
ಯೋಜನೆಗಳನ್ನು ಅಲ್ಪಸ್ವಲ್ಪ ಬದಲಾವಣೆ ವಣಾಡಿದ 
ನಂತರ ೩-೫-೧೮೮೮ರಂದು ವಸ್ತುಪ್ರದರ್ಶನದ ಏರ್ಪಾ 
ಟಿಗೆ ತಮ್ಮ ಒಪ್ಪಿಗೆ ನೀಡಿದರು. 

ಈ ಪ್ರದರ್ಶನದ ವ್ಯವಸ್ಥೆಗೋಸ್ಕರ ಮೂವ 
ತ್ನಾಲ್ಕು ಹಿರಿಯ ಅಧಿಕಾರಿಗಳುಳ್ಳ ಒಂದಂ ಸೆಂಟ್ರಲ್‌ 
ಕವಿಂಟಿಯನ್ನು.. ನೇಮಿಸಲಾಯಿತು, ಈ ಕಮಿಟಿಗೆ 
ಎಲ್‌. ರಿಕೆಟ್ಸ್‌ ಅವರು ಅಧ್ಯಕ್ಷರಾಗಿಯೂ ಜಿ. 
ಕ್ಯಾಮರಾನ್‌ ಮತ್ತು ಎಸ್‌.ಎ. ಬಾಪುರಾವ್‌ ಅವರು 
ಹಾನೆರರಿ ಜಾಯಿಂಟ್‌ ಸೆಕ್ಟೆಟರಿಗಳಾಗಿಯೂ ನೇವಿಂ 


೧೯೯ 


ಸಲ್ಪಟ್ಟರು. ಕವಿಂಟಿ ವೆಂಂಬರುಗಳಾಗಿ ಒಂದೊಂದು 
ತಾಲೂಕಿಗೆ ಹದಿನೈದಂ, ಹದಿನಾರು ಜನ ಮುಖ್ಯರಾದ 
ವರನ್ನು ನೇವಿಂಸಲಾಯಿಂತಂ, ಇವರ ಸಹಾಯಕ್ಕೆಂದರಿ 
ತಾಲೂಕು ಸಬ್‌ ಕಮಿಟಿಗಳನ್ನೂ ರಚಿಸಲಾಯಿತಂ. 


ಪ್ರದರ್ಶನಕ್ಕೆ ಸಂಬಂಧಿಸಿದ ವಿಷಯಂಗಳನ್ನೂ 
ಕುರಿತು ಸಾರ್ವಜನಿಕರಿಗೆ ತಿಳಿಯಪಡಿಸಲು ಜಾಹಿರಾತಂ 
ಕರಪತ್ರಗಳನ್ನು ಇಂಗ್ಲಿಷ್‌, ಕನ್ನಡ, ತವಿರಿಳು ಮತ್ತು 
ತೆಲುಗಿನಲ್ಲಿ ಅಚ್ಚು ವರಾಡಿಸಿ, 
ಪ್ರತಿನಿಧಿಗಳನ್ನು ದಕ್ಷಿಣ ಭಾರತದ ಎಲ್ಲ ಕಡೆಗೂ ಕಳು 
ಹಿಸಿ ಕೊಡಲಾಯಿಂತು. ಪ್ರದರ್ಶನದ ವ್ಯವಸ್ಥೆಗೆ 


ಸಂಬಂಧಪಟ್ಟ ಪೂರ್ವಭಾವಿ ಸಭೆಗಳನ್ನು ರಂಗಾ 
ಚಾಲ ವೆಂವೊರಿಯಲ್‌ ಹಾಲ್‌ನಲ್ಲಿ ಮಧ್ಯಾಹ್ನ 


ಮೂರಂ ಗಂಟೆ ಸವಂಯಂದಲ್ಲಿ: ಆಗಾಗ್ಗೆ ನಡೆಸಲಾಗು 
ತ್ತಿತ್ತು. 


ತಮ್ಮಾ ವಸ್ರಗಳೊಡನೆ ಪ್ರದರ್ಶನದಲ್ಲಿ ಭಾಗವಹಿ 
ಸಲು ಬರುವವರ ಅನುಕೂಲಕ್ಕೆ ರೈಲಿನಲ್ಲಿ ಪ್ರಕ್ಕಟೆಯಾಗಿ 


ಬಂದು ಹೋಗಲು ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ 
ಯನ್ನು ನೀಡಲಾಯಿಂತಂ. 

ಮೈಸೂರಂ ಸಂಸ್ಥಾ ನದ ಎಲ್ಲಾ ಮಜರೆ 
ಗಳಿಂದಲೂ ಮತ್ತು ಹೊರಗಿನ ಪ್ರದೇಶಗಳಿಂದಲೂ 


ರೈತರಂ, ವರ್ತಕರು, ಶಿಲ್ಪಿಗಳು, ಕೈಗಾರಿಕೋದ್ಯವಿಂಗಳಂ 
ಮತ್ತಿತರರು ತಮ್ಮಾ ತಮ್ಮಾ ವಿಶೇಷ ವಸ್ತುಗಳೊಂದಿಗೆ 
ಬಂದು ಈ ಪ್ರದರ್ಶನದಲ್ಲಿ ಭಾಗವಹಿಸಿದರು. ಮಂಖ್ಯ 
ವಾದ ಅಂಶವೆಂದರೆ ಬಂದವರಿಗೆ ಊಟ ಮತ್ತೂ ವಸತಿ 
ಗಳ ಜೊತೆಗೆ ತಮ್ಮ ತವದ್ಮ್ಧ ಧರ್ಮಕ್ಕೆ ತಕ್ಕಹಾಗೆ ನಿತ್ಯ 
ಪೂಜೆ, ಪುನಸ್ಕಾರ ನಡೆಸಲು ಆನುಕೂಲವನ್ನೂ ವರಾಡಿ 
ಕೊಡಲಾಗಿದ್ದಿತು. 


ಈ ಪ್ರದರ್ಶನವು ಗಾರ್ಡನ್‌ಪಾರ್ಕ್‌ನಲ್ಲಿದ್ದ ನ್ಯೂ 
ಪಬ್ಲಿಕ್‌ ಆಫೀಸ್‌ ಪಕ್ಕದಲ್ಲಿ ಸಮಮಂಟ್ಟದಲ್ಲಿದ್ದ 
ಎಪ್ಪತರ್ವ ಸಾವಿರ ಚದರ ಅಡಿ ಆವರಣದಲ್ಲಿ--ಅಗಲ 
೩೭೫ ಅಡಿ, ಉದ್ದ ೬೪೫ ಅಡಿ ಜಾಗದಲ್ಲಿ-ನಡೆಯಿತಂ. 
ಸದರೀ ಕಟ್ಟಡವನ್ನು ಬಿದರಿನ ಬೊಂಬಂ, ಸರ್ವೆ, ಅಡಿಕೆ 
ಮಂ, ಬಿದರಿನ ಚಾಪೆ ಮತ್ತೂ ಜಡೆಯ ಹಾಗೆ ಹೆಣೆದ 


ತೆಂಗಿನ ಗರಿಗಳನ್ನು ಉಪಯೋಗಿಸಿ ನಕ್ಷೆ ಪ್ರಕಾರ 


೨೦೦ 


ಪ್ರಚಾರ ವಠಾಡಲು ' 


ಹೆಂಗಾಮಿಯಕಾಗಿ ನಿರ್ವಿಸಲಾಯಿತಂ. ಪ್ರವೇಶ ದ್ವಾರ 
ವನ್ನು ಬಣ್ಣ ಬಣ್ಣದ ಲಾಂಗ್‌ ಕ್ಲಾತ್‌ ಬಟ್ಟೆಗಳಿಂದ 
ಸಿಂಗರಿಸಲಾಗಿದ್ದಿತು. ಕಳ್ಳಕಾಕರು ಒಳಕ್ಕೆ ಬರದಂತೆ 
ಪೂರ್ತ ಕಟ್ಟಡವನ್ನು ಭದ್ರವಾಗಿ ಕಟ್ಟಲಾಗಿತ್ತೂ. 
ಮುಖ್ಯ ದ್ವಾರವನ್ನು ಕೋಟೆಯ ಬಾಗಿಲಿನ ಹಾಗೆ 
ಮೂವತ್ತೆಂಟು ಅಡಿ ಎತ್ತರದ ಎರಡು ಗೋಪುರ 
ಆಕಾರದಲ್ಲಿ ನಿರ್ಮಿಸಲಾಯಿತು. ಮುಂಭಾಗದ ಪಕ್ಕ 
ದಲ್ಲಿ ಎರಡಂ ಕೊರಡಿಗಳನ್ನೂ, ಒಳಭಾಗದಲ್ಲಿ ಹೆಡ್ಡ 
ಗಳನ್ನೂ ಭದ್ರವಾಗಿ ಕಟ್ಟಲಾಯಿತು. 


೧೮೮೮ನೇ ಅಕ್ಟೋಬರ್‌ ೧೦ನೇ ತಾರೀಕು ನವ 
ರಾತ್ರಿ ಹಬ್ಬ ಕೊನೆಗೊಂಡಿತು. ಹಬ್ಬ ಮಂಗಿದ ಆರಂ 
ದಿವಸಗಳ ನಂತರ ಅಂದರೆ ೧೬ ರಂದು ಮಂಗಳವಾರ 
ಬೆಳಗ್ಗೆ ೮ ಗಂಟೆಗೆ ಚಾವಂರಾಜ ಒಡೆಯರ್‌ ಅವರಂ 
ದಿವಾನ್‌ ಕೆ. ಶೇಷಾದ್ರಿ ಅಯ್ಯರ್‌, ರೆಸಿಡೆಂಟ್‌ ಸರ್‌ 
ಹ್ಯಾರಿ ಪ್ರೆಂಡಾಲ್‌ ಗಾಸ್ಟ್‌ ಮತ್ತಿತರರ ಸಮ್ಮಖದಲ್ಲಿ 
ಪ್ರದರ್ಶನವನ್ನು ವಿದ್ಯಕ್ತವಾಗಿ ಉದ್ಭಾಟಿಸಿದರಂ. ಈ 
ಪ್ರದರ್ಶನಕ್ಕೆ ಪ್ರವೇಶವನ್ನು ಟಿಕೆಟ್‌ ಮೂಲಕ ನಿಗದಿ 
ಪಡಿಸಲಾಗಿದ್ದಿತು. 


ಪ್ರದರ್ಶನಾಲಯವನ್ನು ಎ.ಬಿ. ಸಿ.ಡಿ.ಇ.ಎಫ್‌.ಜಿ 
ಎಂದಂ ಏಳು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು. 
ಮುಂಭಾಗದ ಎರಡು ಕೊಠಡಿಗಳಲ್ಲಿ ಅರಮನೆಯಿಂದ 
ಬಂದ ವಿಶೇಷವಾದ ಹಾಗೂ ಹೆಚ್ಚು ಬೆಳೆಯಂಳ್ಳ ಮತ್ತು 
ಅಮೂಲ್ಯವಾದ ವಸ್ತುಗಳನ್ನು ಪ್ರದರ್ಶಿಸಲಾಗಿತ್ತು. 
"ಎ ವಿಭಾಗದಲ್ಲಿ ಕುಣಿಗಲ್‌ ಫಾರಂನಿಂದ ತರಿಸಿದ 
ಕುದುರೆಗಳಂ ವಂತ್ತೂ ಇತರ ಕಡೆಯ ಕುದುರೆಗಳಂ, 
ಅಮೃತ ವಂಹಲ್‌, ನೆಲ್ಲೂರು, ಮಹಾರಾಜರಿಂದ 
ಜಾನುವಾರುಗಳು, ನೀಲಗಿರಿ ಮತ್ತು ಇತರ ಕಡೆಗಳಿಂದ 
ಬಂದಿದ್ದ ಕುರಿ, ಮೇಕೆಗಳನ್ನೂ ಪ್ರದರ್ಶಿಸಲಾಗಿತ್ತು. 
"ಬ್ರಿ: ವಿಭಾಗದಲ್ಲಿ ವ್ಯವಸಾಯೋತ್ಪನ್ನಗಳನ್ನು ಅಂದರೆ 
ಹೊಲದಲ್ಲಿ ಬೆಳೆಯುವ ಬೆಳೆಗಳು ನವಣೆ, 
ಸಾಮೆ, ಸಜ್ಜೆ, ರಾಗಿ, ಭತ್ತ, ಇತ್ಯಾದಿಗಳನ್ನು ಇಡ 
ಲಾಗಿತ್ತು. “ಸಿ” ವಿಭಾಗದ ಮದರಾಸಿನ ಅಗ್ರಿಕಲ್ಚರಲ್‌ 
ಇಲೇಜಿನಿಂದ ಬಂದಿದ್ದ ವ್ಯವಸಾಯದ ಸಲಕರಣೆಗಳು, 
ಜಲಯಂತ್ರಗಳಂು, ಸಿಲ್ಕ್‌ ರೀಲಿಂಗ್‌ ವಿಂಷನ್‌, ರಾಗಿ 
ವಿಂಷನ್‌, ಇನ್ನೂ ಅನೇಕ ಯಂತ್ರ ಸಾವರಾಗ್ರಿಗಳು 


ಇತಿಹಾಸ ದರ್ಶನ 


ಸಂಗ್ರಹದಲ್ಲಿದ್ದವು. "ಡಿ ವಿಭಾಗದಲ್ಲಿ ಅಮೆರಿಕನ್‌, 
ಯೂರೋಪಿಯನ್‌ ಮತ್ತು ಸ್ಥಳೀಯ ನೇಗಿಲುಗಳು 
ಪ್ರದರ್ಶಿಶಿತವಾಗಿದ್ದವು. ಇ” ವಿಭಾಗದಲ್ಲಿ ಲಲಿತ 
ಕಲೆಗೆ ಸಂಬಂಧಿಸಿದ ವಸ್ತೂಗಳನ್ನೂ ಇರಿಸಲಾಗಿತ್ತು. 
ಸೊರಬ ಮತ್ತು ಸಾಗರದ ಗಂಧ ಮತ್ತು ದಂತದ ಕೆಲಸ 
ಗಾರರಾದ ಗುಡಿಗಾರರೂ ಭಾಗವಹಿಸಿದ್ದರಂ. ಇವರು 
ಸಿದ್ಧಪಡಿಸಿದ ವಸ್ತುಗಳು ೧೮೮೩-೮೪ ರಲ್ಲಿ ಕಲ್ಕತ್ತ 
ಮತ್ತು ೧೮೮೬ರಲ್ಲಿ ಲಂಡನ್ನಿನಲ್ಲಿ ನಡೆದ ಪ್ರದರ್ಶನಗಳಲ್ಲಿ 
ಅಪಾರವಾದ ಮೆಚ್ಚು ಗೆಯನ್ನು ಪಡೆದಿದ್ದವು. 
ಮೈಸೂರಿನ ಈ ಪ್ರದರ್ಶನದಲ್ಲಿ ಇತರ ಕೆತ್ತನೆಯ ವಸ್ತ್ತೂ 
ಗಳನ್ನು. ವರಾರಾಟಕ್ಕೂ ಏರ್ಪಾಟು ಮಾಡಿದ್ದರು. 
“ಎಫ್‌' ವಿಭಾಗದ ಇಂಡಸ್ಟ್ರಿಯಲ್‌ ಆರ್ಟ್ಸ್‌ ಪ್ರದರ್ಶನ 
ದಲ್ಲಿ ಲೋಹ, ಗಾಜು, ಮರ, ಬೆತ್ತ ವಂತ್ತು ಬಿದರಿನ 
ವಸ್ತುಗಳನ್ನು ಹಾಗೂ ವಿವಿಧ ತರಹೆಯ ಬಟ್ಟೆಗಳಂ, 
ಚರ್ಮದ ವಸ್ತುಗಳು, ಲೇಖನ ಸಾವಂಗ್ರಿಗಳನ್ನು 
ಪ್ರದರ್ಶಿಸಲಾಗಿದ್ದಿತು. *ಜಿ' ವಿಭಾಗದಲ್ಲಿ ಸುಂದರ 
ಎಲೆಗಳುಳ್ಳ (Foliage Plants) ಅಂದರೆ 
ಕ್ರೋಟನ್‌ ಇತ್ಯಾದಿಗಳಿದ್ದವು. 


ಈ ರೀತಿಯಣಗಿ ಸುವರು ವವತ್ತು ಸಾವಿರ 
ಕ್ಲಿಂತಲೂ ಹೆಚ್ಚು ವಸ್ತುಗಳನ್ನು ಈ ಪ್ರದರ್ಶನದಲ್ಲಿ 


ಪ್ರದರ್ಶಿಸಲಾಗಿತ್ತು. ಪ್ರತಿಯೊಂದು ವಸ್ತುವನ್ನೂ 
ಅಚ್ಚು ಕಟ್ಟಾಗಿ ಆಕರ್ಷಕವಾಗಿ ಜೋಡಿಸಲಾಗಿದ್ದಿ 


ತೆಂಬುದಂ ಗಮನಾರ್ಹ ಅಂಶ. 


ಬೆಂಕಿಯ ಬಗ್ಗೆ ಮಂನ್ನೆಚ್ಚ ರಿಕೆಯಕಾಗಿ ಮತ್ತು 
ನೀರಿನ ಅನುಕೂಲಕ್ಕಾಗಿ ವಸ್ತುಪ್ರದರ್ಶನದ ಕಟ್ಟಡ 
ದಿಂದ ಸ್ವಲ್ಪ ದೂರದಲ್ಲಿಯೇ ಇದ್ದ ಕಂಕ್ಕರಹಳ್ಳಿಯ 
ಕೆರೆಯಿಂದ ನೀರಂ ಸರಬರಾಜಿನ ವ್ಯವಸ್ಥೆ ಯನ್ನು ವಕಾಡ 
ಲಾಗಿದ್ದಿ ತಂ. ಮೈಸೂರು ಮಂನಿಸಿಪಾಲಿಟಿಯವರಂ 
ಉಪಯೋಗಿಸಂತ್ತಿದ್ದ ಕೆಲವು ನೀರಿನ ಗಾಡಿಗಳ ಸಹಾಯ 
ವನ್ನೂ ಪಡೆಯಲಾಗಿತ್ತು. ಆಗ ಮೈಸೂರಿನಲ್ಲಿದ್ದ 
ಹಿರಿಯ ಕೈಗಾರಿಕೋದ್ಯಮಿಯಾಗಿದ್ದ - ಜೆ. ವ್ಯಾಲೆಸ್‌ 


ಎಂಬುವರಲ್ಲಿದ್ದ ಒಂದ ಸ್ವೀವರ್‌ ಇಂಜಿನನ್ನಿ 
ಸಹಾಯವಾಗಿ ಪಡೆಯಲಾಗಿತ್ತು. ಈ ಇಂಜಿನ್‌ 


ಗಂಟೆಗೆ ಹತ್ತರಿಂದ ಹನ್ನೆರಡು ಮೈಲಿ ವೇಗವಾಗಿ ಚಲಿಸಂ 
ವಂತಹದ್ದು ° ಈ ವಾಹನಕ್ಕೆ ನಾಲ್ಕು ಪಟ್ಟಿಯ 


ಇತಿಹಾಸ ದರ್ಶನ 


ಚಕ್ರಗಳಿದ್ದ್ದು ಹೋಗುವಾಗ “ಗಂಡು ಗಂಡಂ' ಎಂದಂ 
ಶಬ್ದ ವಕಾಡುತ್ತಿತ್ತು. ಈ ಚಲಿಸುವ ಇಂಜಿನ್‌ ಜೊತೆಗೆ 
ಸ್ಥಳದಲ್ಲೇ ಇರುವಂತಹ ಐದರ ಫೈರ್‌ ಇಂಜಿನ್‌ಗಳೂ 
ಬೆಂಕಿ ಬಿದ್ದ ತಕ್ಷಣ ಉಪಯೋಗಿಸಲು ಇಟ್ಟಿ ಕೈದ್ದರಂ, 


ಈ ಪ್ರದರ್ಶನ ನಡೆದ ಏಳು ದಿವಸಗಳಲ್ಲಿ ಎರಡು 
ದಿವಸ ಮಧ್ಯ್ಕಾಹ್ನಾನಂತರ ಹೆಂಗಸರಿಗೆ ವಕಾತ್ರ 
ಪ್ರವೇಶದ ವಿಶೇಷ ಏರ್ಪಾಡು ವಕಾಡಲಾಗಿದ್ದಿ ತು. 


ಪ್ರದರ್ಶನ ಆರಂಭವಾದ ನಂತರ ಮೂರನೇ 
ದಿವಸದ ಬೆಳಗ್ಗೆ ಪಕ್ಕದಲ್ಲೇ ಇದ್ದ ಬಯಲಿನಲ್ಲಿ ಸುಧಾ 
ರಿತ ನೇಗಿಲುಗಳಿಂದ ಉಳುವ ಸ್ಪರ್ಧೆಯನ್ನು ಏರ್ಪಡಿಸ 
ಲಾಗಿದ್ದಿತು. ಈ ವಿಶೇಷ ಪಂದ್ಯಾವಳಿಯನ್ನು 
ಚಾಮರಾಜ ಒಡೆಯರ್‌ ಅವರು ಸ ತಃ ವೀಕ್ಷಿಸಿ ನಂತರ 
ಅಲ್ಲಿ ಭಾಗವಹಿಸಿದ ರೈತರೊಡನೆ ನೇರವಾಗಿ ವಕಾತುಕತೆ 
ನಡೆಸಿದರಂ. ಆಗಾಗ್ಗೆ ಇಂತಹ ಸ್ಪರ್ಧೆಗಳನ್ನು ನಡೆಸ 
ಬೇಕೆಂದಂ ತೀವರ್ಕಾನಿಸಲಾಯಿತು. 


ಜೈಲಿನ ಇನ್ಸ್‌ಪೆಕ್ಟರ್‌ ಜನರಲ್‌ ಅವರು ಜೈಲಿ 
ನಲ್ಲಿದ್ದ. ನೂರೈವತ್ತು ಜನರನ್ನು ಪ್ರದರ್ಶನದ 
ಸಹಾಯಕ್ಕೆ ಕಳಂಹಿಸಿ ಕೊಟ್ಟಿದ್ದರು. ವಂತ್ತು ಅವರೇ 
ತಯಾರಿಸಿದ ಜಮಖಾನ ಮತ್ತು ಇತರೆ ವಸ್ತುಗಳು ಇಲ್ಲಿ 
ಪ್ರದರ್ಶಿತವಾಗಿದ್ದವು. 


ಸೆಂಟ್ರಲ್‌ ಕವಿಂಟಿ ಮತ್ಚು ಡಿಸ್ಟ್ರಿಕ್ಟ್‌ ಕವಿಂಟಿಗಳಲ್ಲಿ 
ಮಂಖ್ಯರಾದ ಅರವತ್ತಾರು ಜನರನ್ನು ಪ್ರದರ್ಶನದ 
ತೀರ್ಪುಗಾರರನ್ನೂಗಿ ಆಯ್ಕೆ ವಕಾಡಲಾಗಿದ್ದಿ ತು, 


ಕಟ್ಟಡವನ್ನು ಪೂರ್ತ ಕಟ್ಟುವುದಕ್ಕೆ, ಮುಂಭಾಗ 
ವನ್ನು ಅಲಂಕರಿಸಂವುದಕ್ಕೆ, ಬಹಂವಕಾನ ವಿತರಣೆಗೆ. 
ಜಾಹೀರಾತು ಪತ್ರಿಕೆಗೆ ಮತ್ತು ಲೇಖನ ಸಾಮಗ್ರಿಗಳಿಗೆ, 
ಕೆಲಸ ವಕಾಡಿದವರಿಗೆ ಕೂಲಿ ಮತ್ತಿ ಇತರೆ ಬಾಬ್ರೂಗಳಿ 
ಗಾಗಿ, ಒಟ್ಟಿನಲ್ಲಿ ಪೂರ್ತ ಪ್ರದರ್ಶನಕ್ಕೆ ಆದ ಖರ್ಚು 
ರೂ. ೨೨,೦೦೦, ಸರ್ಕಾರ ಸಹಾಯ ಧನ ರೂ. 
೧೯,೦೦೦. ಟಿಕೆಟ್‌ ವಂಲಕ ಸಂವರಾರಂ ರೂ.೨.೦೦೦. 
ಪ್ರದರ್ಶನ ಮಂಗಿದ ನಂತರ ಕಟ್ಟಡವನ್ನು ಹರಾಜಂ 
ಹಾಕಿದ್ದಕ್ಕೆ ಬಂದದ್ದು ರೂ. ೩,೦೦೦, ಹೀಗೆ ಒಟ್ಟು 


೨೦೧ 


ರೂ. -೨೪,೦೦೦ ಉತ್ಪತ್ತಿಯಾಗಿ ಇದರಲ್ಲಿ ಇನ್ನೂ 
೨,೦೦೦ ರೂಪಾಯಿಂ ಉಳಿತಾಯವಾಯಿಂತು. 


ಮೊದಲನೆಯ, ಎರಡನೆಯ ಮಂತ್ತು ವಾರ 
ನೆಯ ಬಹಂವಠಾನಗಳನ್ನಿ ೨ ರೂಪಾಯಿಗಳಿಂದ ೫೦ 
ರೂಪಾಯಿಗಳವರೆಗೆ ನಗದಾಗಿ ಕೊಡಲಾಯಿತು.ಚಿನ್ನ, 
ಬೆಳ್ಳಿ ವಂತ್ತು ತಾಮ್ರದ ಫಲಕಗಳನ್ನು ನೀಡಲಾಯಿತು. 
ಒಂದೇ ಒಂದರಿ ಚಿನ್ನದ ಫಲಕ ವಕಾತ್ರ್ರ ಲಭಿಸಿತು. 
ಜೊತೆಗೆ ವಿಶೇಷ ಬಹುವಕಾನಗಳನ್ನೂ ಕೊಡಲಾಯಿತಂ. 
ಮೈಸೂರಿನ ಶ್ರೀಮತಿ ಹಾಕನ್‌ ಎಂಬಾಕೆ ಪ್ರದರ್ಶಿಸಿದ 
ಬೆಣ್ಣೆ ವಂತ ತುಪ್ಪಕ್ಕೆ ವೊದಲ ವಿಶೇಷ ಬಹಂವಕಾನ 
ಮತ್ತೂ ಕೋಲಾರದ ವಿಂಸ್‌ ಆನ್‌ ಸ್ಟೇ ಎಂಬಾಕೆ 
ಪ್ರದರ್ಶಿಸಿದ ರಾಗಿ ಬೀಸಂವ ಯಂತ್ರಕ್ಕೆ ಈ ಬಹಂವರಾನ 
ಗಳು ಲಭಿಸಿದವು. 

ಪ್ರದರ್ಶಿತವಾದ ಕೆಲವು ವಸ್ತುಗಳ ಬಗ್ಗೆ ತೀರ್ಪು 
ಗಾರರು ವರಾಡಿದ ವಿವಂರ್ಶೆಯ ಪ್ರಕಾರ, ಈ ಪ್ರದರ್ಶನ 
ದಲ್ಲಿ ಪಾರಿವಾಳದ ಮೊಟ್ಟೆಯ ಗಾತ್ರದಿಂದ ಮನುಷ್ಯನ 
ತಲೆಯ ಗಾತ್ರದವರೆಗಿನ ತೆಂಗಿನಕಾಯಿಗಳಿದ್ದವು. 
ಸುವಕಾರು ೧೮೦೮ರಲ್ಲಿ ಬ್ರಿಟಿಷ್‌ ಸೈನ್ಯದ ತಂಕಡಿಯ 
ಅಧಿಕಾರಿಗಳಾದ ಕೇಪ್ಸ್‌ ಮತ್ತು ವಿಕನ್‌ಸನ್‌ ಅವರು 
ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದ ಬಳಿ ಮೊಕ್ಕಾಂ ಹಾಕಿ 
ದ್ದಾಗ, ತಮ್ಮ ಜೊತೆಯಲ್ಲಿ ಇಂಗ್ಲೆಂಡಿನಿಂದ ತಂದಿದ್ದ 
ನಿಂಬೆಹಣ್ಣುಗಳ ಗಾತ್ರದ ಇಪ್ಪತ್ತು ವಂಣವತ್ತು ಆಲೂ 
ಗಡ್ಡೆಗಳನ್ನು ಅಲ್ಲಿನ ಸ್ಥಳೀಯ ರೈತರಿಗೆ ಕೊಟ್ಟು ಬೆಳಸಿ 
ದಾಗ ಸುವರಾರು ವೂವತ್ತು ವಂಣ ಆಲೂಗಡ್ಡೆ ಬೆಳೆಯಿಂ 
ತಲ್ಲದೆ ಒಂದೊಂದರ ಆಲೂಗಡ್ಡೆಯ ತೂಕ ನಲವತ್ತು 
ತೊಲ ಭಾರವಿದ್ದಿತು. ಮೈಸೂರು ಡಿಸ್ಟ್ರಿಕ್ಟ್‌ನ 
ಸಾಲಹಳ್ಳಿಯಲ್ಲಿ ೧೮೪೭ರಲ್ಲಿ ಪ್ರಾರಂಭವಾದ ಅಷ್ಟ 


ಗ್ರಾವಂ ಶುಗರ್‌ ಕಾರ್ಯಾನೆಯಲ್ಲಿ ತಯಕಾರಿಸಲಾಗಿದ್ದ 
ಸಕ್ಕರೆಗೆ ಅಷ್ಟಗ್ರಾಮ ಸಕ್ಕರೆ ಎಂದು ಕರೆಯಂತ್ರಿದ್ದರಂ. 


'ಲಂಡನ್‌, ಪ್ಯಾರಿಸ್‌ ವಂತ್ತು ಇತರೆ ಕಡೆಗಳಲ್ಲಿ ನಡೆದ 


ಎಲ್ಲಾ ವಸ್ತುಪ್ರದರ್ಶನಗಳಲ್ಲಿಯೂ ಭಾಗವಹಿಸಿ 
ಬಹುವಕಾನ ಗಳಿಸಿತ್ತು. 
ಪ್ರದರ್ಶನ ಮಬಗಿದ ನಂತರ, ಶಿವಮೊಗ್ಗ 


ಡಿಸ್ಟ್ರಿಕ್ಟ್‌ ಡೆಪ್ಯೂಟಿ ಕಮೀಷನರ್‌ ಹಾಗೂ ಅದೇ 
ಡಿಸಿ ಕ್ಕ 2) ಕಮಿಟಿ ಅಧ್ಯಕ್ಷರಾಗಿದ್ದ ವಿ.ಪಿ. ವರಾಧವರಾವ್‌ 
ಅವರು ಕೆತ್ತನೆ ಕೆಲಸದ ಗುಡಿಗಾರರನ್ನಿ ಅರಮನೆಗೆ 
ಮಹಾರಾಜರ ಸವಂ್ಮ ಖಕ್ಕೆ ಕರೆದ:ಕೊಂಡಂ ಹೋಗಿ 
ಪರಿಚಯಿಸಿದರು. ಮಹಾರಾಜರು ಹೊರ ದೇಶ 
ಗಳಲ್ಲಿಯೂ ಇವರ ಕೃತಿಗಳು ಹೆಸರುವಾಸಿಯಕಾಗ 
ಲೆಂದಂ ಹಾರೈಸಿ ಒಂದೊಂದರಿ ಜೊತೆ ಶಾಲುಗಳನ್ನು 
ಹೊದಿಸಿ ಗೌರವದಿಂದ ಕಳುಹಿಸಿ ಕೊಟ್ಟರಲ್ಲದೆ, ಕೆಲವು 
ಕೃತಿಗಳನ್ನು ಅರಮನೆಗೆ ಖರೀದಿಸಿದರಂ. 


ಪ್ರದರ್ಶನದಲ್ಲಿ ಭಾಗವಹಿಸಿದ್ದವರಿಗೆ ಬಹಂವಕಾನ 
ವಿತರಣೆ, ಪ್ರದರ್ಶನ ವಂಂಗಿದ ಕೆಲವು ದಿನಗಳ ನಂತರ 
ಆಯಾ ಡಿಸ್ಟ್ರಿಕ್ಟ್‌ ಕವಿಂಟಿಯಂವರಿಗೆ ಕಳುಹಿಸಿ ಅವರವರ 
ಬಹಂವರಾನಗಳನ್ನು ಅಲ್ಲಲ್ಲೇ ವಿತರಣೆ ವಕಾಡಲಾಯಿಂತು. 
ಮೈಸೂರು ಸಂಸ್ಥಾನದ ಹೊರಗಡೆಯಿಂದ ಬಂದಿದ್ದವರಿಗೆ 
ಅವರವರ ವಿಳಾಸಕ್ಕೆ ಕಳುಹಿಸಿಕೊಡಲಾಯಿಂತಂ. 
ಪ್ರದರ್ಶನ ಮುಸಗಿದ ಒಂದು ವಾರದ ನಂತರ ಕಟ್ಟಡ 
ವನ್ನು ಹರಾಜು ಹಾಕಿದ್ದರಿಂದ ೩,೦೦೦ ರೂಪಾಯಿಂ 
ಹಣ ಗಳಿಸಿತು. ೨೯-೧೧-೧೮೮೮ ರಂದಂ ಬೆಂಗಳೂರಿನ 
ಪಬ್ಲಿಕ್‌ ಆಫೀಸ್‌ನಲ್ಲಿ ಅಂದರೆ ಅಠಾರ ಕಚೇರಿಯಲ್ಲಿ 
ಸೆಂಟ್ರಲ್‌ ಕಮಿಟಿಯಂವರೆಲ್ಲರೂ ಸಭೆ ಸೇರಿ ಪ್ರದರ್ಶನದ 
ಕಾರ್ಯವನ್ನು ಮಂಕ್ತಾಯಂಗೊಳಿಸಿದರಂ. 


J. Cameron and S.A. Bapu Rao: Report on Agricultural and Industrial 


ಗ್ರಂಥ ಯಣ 

೧, ಎಮ್‌.ಕೆ ಲಿಂಗಯ್ಯ : ಮೈಸೂರು ಒಂದು ಅಧ್ಯಯನ, ೧೯೮೨ 
೨, ಮೈಸೂರು ಗೆಜೆಟ್‌ ೧೮೮೮ 
೩, ಎಮ್‌, ಶಿಂಗ್ರಯ್ಯ : ಚಾಮರಾಜ ಒಡೆಯರ್‌ರವರ ಚರಿತ್ರೆ, ೧೯೦೫ 
೪ 

Exhibition, Mysore, 1888 
೫, Report on the Administration of Mysore for the Year 1886-87 To 1890-91 
೬. Mysore Blue Book Journal, Vol. 6, 1919-20 
ಪ M. Shama Rao: Modern Mysore, Vol. 2, 1930 


2೦೨ 


ಇತಿಹಾಸ ದರ್ಶನೆ 


